ಕರ್ನಾಟಕ ವಿಧಾಪ್ರ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ : 1420 


ಸದಸ್ಯರ ಹೆಸರು : ಶ್ರೀಮತಿ ಎಸ್‌.ವೀಣಾ ಅಚ್ಚಯ್ಯ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ : 17.03.2021 
ಉತ್ತರಿಸುವ ಸಚಿವರು : ಕಂದಾಯ ಸಚಿವರು 
f ಕ್ರ ಮ! “T 
ಸಂಖ್ಯೆ ಪ್ರಶ್ನೆ ಉತ್ತರ 
—— — 
(ಅ) | ಕೊಡಗು ಜಿಲ್ಲೆಯಲ್ಲಿ ಸರ್ಕಾರಿ ಜಾಗ] 
ಮಂಜೂರಾತಿ ಕೋರಿ ಮಾಜಿ ಸೈನಿಕರು ಹೌದು. 


- ಅರ್ಜಿ ಸಲ್ಲಿಸಿದ್ದಾದೆಯೆಳ; 
(ಆ) ಸಲ್ಲಿಸಿದ್ದಲ್ಲಿ, ಇದುವರೆಗೂ ಸಲ್ಲಿಕೆಯಾದ 
ಅರ್ಜಿಗಳ ಸಂಖ್ಯೆ ಎಷ್ಟು; 


ತಾಲ್ಲೂಕುವಾರು ಸಲ್ಲಿಕೆಯಾಗಿರುವ ಅರ್ಜಿಗಳ 


ಸಂಖ್ಯೆ ಈ ಕೆಳಕಂಡಂತಿದೆ: 
ಕ್ರಮ ಅರ್ಜಿಗಳ 
ಸಂಖ್ಯೆ ತಾಲ್ಲೂಕುಗಳು - ಸಂಖ್ಯೆ 
1 ಮಡಿಕೇರಿ 130 


3 ವಿರಾಜಪೇಟೆ 105 
| ಒಟ್ಟಿ 454 


2 ಮ 219 


ಸರ್ಕಾರಿ ಜಾಗ ಮಂಜೂರಾತಿ ಕೋರಿರುವ 
ಎಷ್ಟು ಜನ ಮಾಜಿ ಸೈನಿಕರಿಗೆ ಸರ್ಕಾರಿ 
ಜಾಗವನ್ನು ಮಂಜೂರು ಮಾಡಲಾಗಿದೆ; 


(ಇ) | ಕಳೆದ ಮೂರು ವರ್ಷಗಳಲ್ಲಿ ಈ ರೀತಿಯಾಗಿ [ಳದ ಮೂರು ವರ್ಷಗಳಲ್ಲಿ ಮೂರು ಜನ ಮಾಜಿ 
ಸೈವಿಕರಿಗೆ ಸರ್ಕಾರಿ ಜಮೀನನ್ನು ಮಂಜೂರು 


ಮಾಡಲಾಗಿದೆ. 


(ಈ) |ಸರ್ಕಾರಿ ಜಾಗ ಮಂಜೂರಾತಿ ಕೋರಿರುವ 


ಹಾ ಸರ್ಕಾರಿ ಜಾಗವನ್ನು 


ಭೂ ಲಭ್ಯತಾ ಪಟ್ಟಿಯಂತೆ ಲಭ್ಯವಿರುವ 
ಎಲ್ಲಾ ಮಾಜಿ ಸೈನಿಕರಿಗೆ ಯಾವ ಜಮೀನನ್ನು ಆದ್ಯತೆ ಮೇರೆಗೆ ಮಾಜಿ ಸೈನಿಕರಿಗೆ 
ನಿಯಮಾನುಸಾರ ಮಂಜೂರಾತಿಗೆ 


ಕ್ರಮವಹಿಸಲಾಗುತ್ತಿದೆ. 


4 


ಮಂಜೂರು ಮಾಡಲಾಗುವುದು? 


ಕಡತ ಸಂಖ್ಯ:ಕ೦ಇ 6 ಎಲ್‌ಜಿಓ 2021) 


ಸ 


\ 
“v 


ಈ) 


ಕಂದಾಯ ಸಚಿವರು. 


